ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಶುಕ್ರವಾರ, ದಿನಾ೦ಕ: 25ನೇ ಸಷ್ಟ೦ಬರ್‌, 2020 


ರಾಯಸಂದ್ರ ಅಮೃತ್‌ ಮಹಲ್‌ ಕಾವಲ್‌ಗೆ ಸೇರಿದ ಜಾಗದ ಬಗ್ಗೆ 
ಶ್ರೀ ಎಂ.ಎ. ಗೋಪಾಲಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು :- 


620 (728) ಮಾನ್ಯ ಪಶುಸಂಗೋಪನೆ ಹಾಗೂ ಹಜ ಮತ್ತು ವಕ್ಸ್‌ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ಚನ್ನರಾಯಪಟ್ಟಿಣ ತಾಲ್ಲೂಕಿನಲ್ಲಿರುವ ರಾಯಸಂದ್ರ ಕಾವಲು ಅಮೃತ್‌ ಮಹಲ್‌ಗೆ ಸೇರಿದ ಒಟ್ಟು 
ಜಾಗವೆಷ್ಟು; (ವಿವರ ನೀಡುವುದು) ಸದರಿ ಜಮೀನಿನಲ್ಲಿ ಎಷ್ಟು ಎಕರೆ ಒತ್ತುವರಿಯಾಗಿದೆ; ಎಷ್ಟು 
ಜಮೀನನ್ನು ಮೈಸೂರು ಮಿನರಲ್ಸ್‌ ಸಂಸ್ಥೆಗೆ ನೀಡಲಾಗಿದೆ; 


(ಆ) ಸದರಿ ಜಮೀನನ್ನು ಮೈಸೂರು ಮಿನರಲ್‌ ಸಂಸ್ಥೆಗೆ ಯಾವಾಗ, ಯಾವ ಮಾರ್ಗಸೂಜಚಿಗಳನ್ನ್ವಯ 
ಮತ್ತು ಎಷ್ಟು ವರ್ಷಗಳಿಗೆ ನೀಡಲಾಗಿದೆ; (ಸರ್ಕಾರದ ಆದೇಶಗಳನ್ನು ನೀಡುವುದು) 


(ಇ) ಸದರಿ ಜಮೀನನ್ನು ಮೈಸೂರು ಮಿನರಲ್ಸ್‌ ಸಂಸ್ಥೆಗೆ ನೀಡುವಾಗ ವಿಧಿಸಿರುವ ಷರತ್ತು ಮತ್ತು 
ನಿಬಂಧನೆಗಳೇನು; (ವಿವರ ನೀಡುವುದು) 


(ಈ) ಸದರಿ ಜಮೀನಿನಲ್ಲಿ ಗಣಿಗಾರಿಕೆ ನಡೆಯುತ್ತಿರುವುದರಿಂದ ರಾಯಸಂದ್ರ ಕಾವಲಿನಲ್ಲಿ ತಳಿ 
ಸಂವರ್ಧನೆ ಕಾರ್ಯಗಳನ್ನು ಕೈಗೊಳ್ಳಲು ಮತ್ತು ರಾಸುಗಳ ಬೆಳವಣಿಗೆಗೆ ಮತ್ತು ಇತರೆ ಪೂರಕ 
ಚಟುವಟಿಕೆಗಳಿಗೆ ತೊಂದರೆಗಳಾಗಿವೆಯೇ; (ವಿವರ ನೀಡುವುದು) 


(ಉ) ರಾಯಸಂದ್ರ ಅಮೃತಮಹಲ್‌ ತಳಿ ಸಂವರ್ಧನ ಉಪ ಕೇಂದ್ರದ ಕೊಟ್ಟಿಗೆಯ ತಗ್ಗು ಪ್ರದೇಶದಲ್ಲಿದ್ದು 
ಕೊಟ್ಟಿಗೆಯ ಮೇಲ್ಮಾವಣೆಯು ಭಾಗಶಃ ಇರುವುದರಿಂದ ಹೆಚ್ಚು ಮಳೆಯಾಗದ ಮಣ್ಣು ಮಿಶ್ರಿತ ನೀರು 
ಕೊಟ್ಟಿಗೆಗೆ ನುಗ್ಗಿ ಜಾನುವಾರುಗಳಿಗೆ ಬಹಳ ತೊಂದರೆ ಆಗುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ, ಈ ಸಂಬಂಧ ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು ? 


